ಕರ್ನಾಟಕ ವಿಧಾನ ಪರಿಷತ್ತು 


479 
ಶೀ ಕೆ. ಪ್ರತಾಪ ಚಂದ್ರ ಶೆಟ್ಟ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಆ) 


— 


ವ್ಯಾಪ್ತಿಯಲ್ಲಿ ಕಳೆದ 03 ವರ್ಷಗಳಲ್ಲಿ ನಿರ್ಮಾಣ 
ಹಂತ ಹಾಗೂ ನಿರ್ಮಿಸಿದ 5-6 ವರ್ಷಗಳಲ್ಲಿಯೇ 
ಕಳಪೆ ಕಾಮಗಾರಿಯಿಂದ ಭಾಗಶಃ ಹಾಗೂ 
ಸಂಪೂರ್ಣ ಕುಸಿತವಾಗಿರುವ ಕಟ್ಟಡಗಳ ಸಂಖ್ಯೆ 
ಎಷ್ಟು ಈ ಕಟ್ಟಡ ಕುಸಿತದಿಂದ ಉಂಟಾದ ಜೀನ 
ಹಾನಿ ಎಷ್ಟು ಗಾಯಾಳುಗಳ ಸಂಖ್ಯೆ ಎಷ್ಟು 
ಉಂಟಾದ ಸಾರ್ವಜನಿಕ ಹಾಗೂ ಭಾನ ಗಿ ಆಸ್ತಿ 
ಪಾಸ್ಟಿಗಳ ನಷ್ಟ ಎಷ್ಟು; ಈಃ ನಷ್ಟವನ್ನು ಯಾರಿಂದ 
ಭರಿಸಲಾಗಿದೆ; ಇಲ್ಲವಾದ್ದಲ್ಲಿ ಕಾರಣವೇನು; 


3  ಉತರಿಸುವ ದಿನಾಂಕ 16-12-2021 

4 ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
KE ಷ್‌ 7 ತ್ತರ 
ಅ) ಬೃಹತ್‌ ಬೆಂಗಳೂರು ಮಹಾನಗರ ಶಾಲಿಕಿ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಕಳೆದ 03 ವರ್ಷಗಳಲ್ಲಿ ನಿರ್ಮಾಣ 
ಹಂತ ಹಾಗೂ ನಿರ್ಮಿಸಿದ 5-6 
ವರ್ಷಗಳಲ್ಲಿಯೇ ಕಳಪೆ ಕಾಮಗಾರಿಯಿಂದ 
ಭಾಗಶಃ ಹಾಗೂ ಸಂಪೂರ್ಣ ಕುಸಿತವಾಗಿರುವ 
ಕಟ್ಟಡಗಳ ಯಾವುದೇ ಪ್ರಕರಣಗಳು ಕಂಡು 
ಬಂದಿರುವುದಿಲ್ಲ. 


ಈ ಕಟ್ಟಡಗಳ ನಿರ್ಮಾಣ ಹಂತದಲ್ಲಿ 
ಮೇಲುಸ್ತುವಾರಿಯ ಜವಾಬ್ದಾರಿಯನ್ನು ಹೊಂದಿದ 
ಅಧಿಕಾರಿಗಳು ಯಾರು; (ಹೆಸೆರು ಮತ್ತು ಹುದ್ದೆಯ 
ಮಾಹಿತಿ ನೀಡುವುದು) 


| ಪಕರಣವಾರು ಮಾಹಿತಿಯನ್ನು ಒದಗಿಸುವುದು) 


ಈ ಕಟ್ಟಡಗಳಿಗೆ ದೃಢತೆ ಪತ್ರವನ್ನು ನೀಡಿದ 
ಅಧಿಕಾರಿಗಳು ಯಾರು; (ಹೆಸರು ಮತ್ತು ಹುದ್ದೆಯ 
ವಿವರ ನೀಡುವುದು) 


| 


ಕಟ್ಟಡ ಕುಸಿತ ಪ್ರಕರಣಗಳಲ್ಲಿ ಜೀವಹಾನಿ ಹಾಗೂ 
ಆಸ್ಲಿ ಹಾನಿಗೆ ಕಾರಣವಾದ ಅಧಿಕಾರಿಗಳ ಮೇಲೆ 
ಸರ್ಕಾರದ ಕ್ರಮವೇನು; ಸಂಬಂಧಿಸಿದ ಅಧಿಕಾರಿಗಳ 
ಮೇಲೆ ಕ್ರಿಮೀನಲ್‌ ಮೊಕ್ಕದ್ದಮೆ ಹೂಡಲಾಗಿದೆಯೇ; 
ಇಲ್ಲವಾದ್ದಲ್ಲಿ ಕಾರಣವೇನು; (ವರ್ಷವಾರು, 


\- 


ನಅಳ 388 ಎಂಎನ್‌ಯು 2021 


WUD, 
(ಬಸವರಾಜ ಬೊಮ್ಮಾಯಿ 
ಮುಖ್ಯಮಂತ್ರಿ 


